ತರ್ನಾಟಿಕ ವಿಧಾನ ಪರಿಷತು 


- ಗಡಾ ಹೆಸರು ಶ್ರೀಕ ಪ್ರತಾಷಚಂದ್ರ ಶೆಟ್ಟಿ ಸಳೀಯ ಸಂಸ್ಥೆಗಳಿಂದ 
ಚುನಾಯಿತರಾದವರು) 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ  |95(995) 
ಉತರಿಸಬೇಕಾದ ದಿನಾಂಕ 21.09.2021 
ಉತ್ತರಿಸಬೇಕಾದವರು | ನಗರಾಭಿವೃದ್ದಿ ಸಚಿವರು 
ಕ್ರಮ ಪ್ರಶ್ನ. 1 ಉತ್ತರ 
ಸಂಖ್ಯೆ | 
7೬" ಂದಾಪುರ ಪುರಸಭಾ ಕುಂದಾಪುರ ಪುರಸಭಾ ವ್ಯಾಪ್ತಿಯ ಅನ್‌ ವಾರ್ಡಿನಲ್ಲಿ 
ವ್ಯಾಪ್ತಿಯ 8ನೇ | ಯಾವುದೇ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನು 
ವಾರ್ಡಿನಲ್ಲಿ ನಿರ್ಮಿಸಲು ಪ್ರಸ್ತಾವನೆ ಇರುವುದಿಲ್ಲ. ಆದರೆ ಆನೇ ವಾರ್ಡಿನ 
ಪುರಸಭೆಯ ಎ.ಪಿ.ಎಂ.ಸಿ ಎದುರಿನ ಶಿವರಾಮ ಕಾರಂತ ರಸ್ತೆಯ ಅಂತ್ಯ 
ಒಳಚರಂಡಿ ಭಾಗದಲ್ಲಿ ಯೋಜನೆಯ ವಲಯ-೫ರ ನಕ್ನೆಗನುಗುಣವಾಗಿ 


ಯೋಜನೆಯ ತ್ಯಾಜ್ಯ 
ಶುದ್ದೀಕರಣ ಘಟಕದ 
ನಿರ್ಮಾಣ ಪ್ರದೇಶವು 
ಜನವಸತಿ ಪ್ರದೇಶಕ್ಕೆ 
ತೀರಾ 
ಹತ್ತಿರದಲ್ಲಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಹಾಗೂ ಕರ್ನಾಟಿಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿಯವರ ಪ್ರಸ್ತಾವಸೆಯಂತೆ ತಗ್ಗಿನ 
ಪ್ರದೇಶದಲ್ಲಿ ಸಂಗ್ರಹವಾಗುವ ತ್ಯಾಜ್ಯ ನೀರನ್ನು ಪಂಪು 
ಮಾಡಲು ಅನುಕೂಲವಾಗುವಂತೆ ತೇವಬಾವಿ ನಿರ್ನಿಸಲು 


(ವೆಟ್‌ವೆಲ್‌) ಖಾಸೆಗಿ ಸ್ಥಳವನ್ನು ಗುರುತಿಸಿ 
ಮಂಡಳಿಯವರಿಗೆ ಹಸ್ತಾಂತರಿಸಲಾಗಿರುತ್ತದೆ ಎಂದು 
ಪೌರಾಡಳಿತ ನಿರ್ದೇಶಕರು ತಿಳಿಸಿರುತ್ತಾರೆ. 


ಕುಂದಾಪುರ ಪುರಸಭಾ ವ್ಯಾಪ್ಲಿಯ 8ನೇ ವಾರ್ಡ್‌ನಲ್ಲಿ 
ಯಾವುದೇ ತ್ಯಾಜ್ಯ ನೀರು ಸಂಸ್ಕರಣಾ ಘಟಿಕವನ್ನು 
ನಿರ್ನಿಸಲು ಪುಸ್ತಾವನೆ ಇರುವುದಿಲ್ಲ. ಆದರೆ 1 ತೇವ ಬಾವಿ 
ನಿರ್ಮಿಸಲು ಸಿ.ಆರ್‌.ರುಡ್‌ ವತಿಯಿಂದ ಅನುಮತಿಯನ್ನು 
ಪಡೆಯಲಾಗಿದೆ ಎಂದು ಕರ್ನಾಟಿಕ ನಗರ ನವಿರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ರವರು 
ತಿಳಿಸಿರುತ್ತಾರೆ. 


ಇದರ ವಾ 
ಸಾರ್ವಜನಿಕರ 
ಆಕೇಪವಿರುವುದು 
ನಿಜವೇ: ಪುಸಾವಿತ 
ಸ್ಥಳವು ಸಿ.ಆರ್‌.ಜಿಡ್‌ 
ವ್ಯಾಪ್ತಿಗೆ ಬರುವುದೇ; 
ಬಂದಲ್ಲಿ, ಸಿ.ಆರ್‌.ಜೆಡ್‌ 
ನಿಂದ ಅನುಮತಿ 
ಪಡೆಯಲಾಗಿದೆಯೆೇಃ; 
(ಸಿ.ಆರ್‌.ಜೆಡ್‌ 
ಅನುಮತಿ ಪತ್ರದ ಪ್ರತಿ 
ನೀಡುವುದು) 


1) ಸದರಿ ಸ್ಥಳದಲ್ಲಿ ಒಳಚರಂಡಿ ಯೋಜನೆಯ ವೆಟ್‌ವೆಲ್‌ 
ನಿರ್ಮಾಣದ ಬಗ್ಗೆ ಸಾರ್ವಜನಿಕ ಆಕ್ಷೇಪಣೆ ಇದ್ದು, ಸದರಿ 
ಆಕ್ಲೇಪಣೆಯನ್ನು ದಿ:07-04-2021ರ ಸಾಮಾನ್ಯ ಸಭೆಯಲ್ಲಿ 
ಮಂಡಿಸಲಾಗಿದ್ದು ಸದರಿ ಸಭೆಯಲ್ಲಿ ಯೋಜನೆಯ 
ಪ್ರಗತಿಗಾಗಿ ಸದರಿ ಜಮೀನನ್ನು ಖರೀದಿಸುವುದು ಅತೀ 
ಅಗತ್ಯವಾಗಿರುವುದರಿಂದ, ಸದರಿ ಜಮೀನಿನ ಖರೀದಿ 
ಪ್ರಕ್ರಿಯೆಯನ್ನು ಆದ್ಯತೆ ಮೇರೆಗೆ ಕೈಗೊಳ್ಳಲು, ಸದರಿ 
ಭೂಮಿಯ ಖರೀದಿಯಿಂದ ಒಳಚರಂಡಿ ಯೋಜನೆಯ 
ವೆಟ್‌ವೆಲ್‌ಗಳ ಜಾಗದ ಸಮಸ್ಯೆ ಬಗೆಹರಿಯುವುದರಿಂದ 
ಖರೀದಿಸಲು ನಿರ್ಣಯಿಸಿ, ಇದರಂತೆ ಆಕ್ಷೇಪಣೆದಾರರಿಗೆ 
ಹಿಂಬರಹ ನೀಡಲಾಗಿದೆ ಎಂದು ಮುಖ್ಯಾಧಿಕಾರಿಗಳು, 
ಪುರಸಭೆ ಕುಂದಾಪುರರವರು ವರದಿ ಮಾಡಿರುತ್ತಾರೆ. 

2 ಸದರಿ ಸ್ಥಳದಲ್ಲಿ ತೇವಬಾವಿ (ವೆಟ್‌ವೆಲ್‌) ನಿರ್ಮಿಸಲು 
ಕರ್ನಾಟಕ ರಾಜ್ಯ ಕರಾವಳಿ ನಿಯಂತ್ರಣ ವಲಯದ (€ಣ2 
ನಿರಾಕ್ನೇಪಣಾ ಪತ್ರವನ್ನು ವಿಶೇಷ ನಿರ್ದೇಶಕರು, (ತಾಂತ್ರಿಕ 
ಕೋಶ), ಅರಣ್ಯ ಮತ್ತು ಜೀವಿ ಪರಿಸ್ಥಿತಿ ಇಲಾಖೆರವರಿಂದ 
ಪತ್ರದ ಸಂಖ್ಯೆ:ಅಪಜಿ 321 ಸಿಆರ್‌ಜೆಡ್‌ 2018, ದಿನಾಂಕ 


26-05-2020ರಲ್ಲಿ ಪಡೆಯಬಾಗಿರುತ್ತದೆ. 


| [ಸದರಿ 


ಸ್ಮಳವು 
ಖಾಸಗಿಯವರಿಂದ 
ಖರೀದಿಸುತ್ತಿರುವುದು 
ನಿಜವೇ; ಹೌದಾದಲ್ಲಿ, 
ಯಾವ ದರದಲ್ಲಿ 
ಖರೀದಿಸಲಾಗುವುದು; 
ಶಾಸನ ಬದ್ಮವಾಗಿ 
ಅಳತೆ 
ಮಾಡಲಾಗಿದೆಯೇ; 
ಮಾಡಿದ್ದಲ್ಲಿ, ಜಾಗದ 
ನಕ್ಷೆಯ ಪ್ರತಿ 
ಒದಗಿಸುವುದು; 


| ಸರ್ವೆಯರ್‌ರಿಂದ ತಯಾರಿಸಿದ್ದು, ಸದರ ನಕ್ಷೆಯನ್ನು ಲಗತ್ತಿಸಿದೆ | 


ಸದರಿ ವೆಟ್‌ವೆಲ್‌-5ರ ರಚನೆಗೆ ಗುರುತಿಸಿರುವ ುರದಾಪುಕಇಸಬಾ. 
ಗ್ರಾಮದ ಸರ್ಮೆ ನಂ. 33/21 ರಲ್ಲಿ 0.05.00 ಎಕರೆ, ಸರ್ವೆ ನಂ. 
33/22 ರಲ್ಲಿ 0.12.00 ಎಕರೆ ಹಾಗೂ ಸರ್ವೆ ನಂ. 33/3 ರಲ್ಲಿ 0.14.00 
ಎಕರೆ ಒಟ್ಟು 0.31.00 ಎಕರೆ ಜಮೀನನ್ನು ಗುರುತಿಸಿದ್ದು, ಸದರಿ 
ಜಮೀನು ಶ್ರೀಮತಿ ಕಲ್ಪನಾ ನಾಗರಾಜ್‌ ಇವರ ಖಾಸಗಿ ಜಮೀನು 
ಆಗಿರುತ್ತದೆ. ಸದರಿ ಜಮೀೀನನ್ನು ಸದರಿಯವರಿಂದ ಭೂಸ್ವಾಧೀನ 
ಕಾಯ್ಕೆ-2013 ರಂತೆ ಒಪ್ಪಿಗೆ ಪತ್ರವನ್ನು ಪಡೆದು ಮಾನ್ಯ 
ಭೂಸ್ಕಾಧೀನಾಧಿಕಾರಿಯವರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದು, ಅದರಂತೆ 
ಜಿಲ್ಲಾಧಿಕಾರಿಗಳು, ಉಡುಪಿ ಜಿಲ್ಲೆ ಇವರ ಅಧ್ಯಕ್ಷತೆಯಲ್ಲಿ 
ದಿನಾಂಕ 02-02-2021ರಂದು ನಡೆದ ಸಭೆಯ ನಿರ್ಣಯದಂತೆ 
ಸೆಂಟ್‌ 1ಕ್ಕೆ ರೂ.365,626/-ರಂತೆ ಒಟ್ಟು ಮೊತ್ತ 
ರೂ.95,06,276.00ಕ್ಕೆ ಜಿಲ್ಲಾ ಮಟ್ಟದ ದರ ನಿರ್ಧರಣಾ ಸಲಹಾ 
ಸಮಿತಿಯು ಸದರಿ ಜಮೀನುಗಳಿಗೆ ದರ ನಿರ್ಧರಿಸಲಾಗಿರುತ್ತದೆ. 


ಜಿಲ್ಲಾ ಮಟ್ಟದ ದರ ನಿರ್ಧರಣಾ ಸಲಹಾ ಸಮಿತಿಯ 
ನಿರ್ಣಯದಂತೆ ಕೃಷಿ ಜಮೀಸುಗಳಾದ ಸರ್ವೆ ನಂ. 33/22 ರಲ್ಲಿ 
0.12.00 ಎಕರೆ ಮತ್ತು ಸರ್ವೆ ನಂ. 33/3ರಲ್ಲಿ 0.1400 ಎಕರೆ 
ಜಮೀನುಗಳಿಗೆ ರೂ.95,06,276.00 ನ್ನು ನಿಗಧಿಪಡಿಸಿದ್ದು, ಸದರಿ 
ಜಮೀನುಗಳನ್ನು ಸದರಿ ದರಕ್ಕೆ ದಿ: 04-05-2021 ರಂತೆ 
ಕರ್ನಾಟಿಕ ರಾಜ್ಯ ಗೌರವಾನ್ವಿತ ರಾಜ್ಯಪಾಲರ ಪರವಾಗಿ 
ಪುರಸಭೆಗೆ ಕ್ರಯ ಸಾಧನ ಮಾಡಿಕೊಳಲಾಗಿರುತ್ತದೆ. ಹಾಗೂ 
ಸರ್ವೆ ನಂ. 33/21 0.05.00 ಎಕರೆ ಕೃಷಿಯೇತರ ಜಮೀನು 
ಖರೀದಿಯು ಪ್ರಕ್ರಿಯೆಯಲ್ಲಿರುತ್ತದೆ. " 


ಸದರಿ ಈ ಮೇಲಿನ ನಿವೇಶನಗಳ ನಕ್ನೆಯನ್ನು ತಾಲೂಕು 


ಖರೀದಿ ಮಾಡಲಾದ ಜಮೀನನ್ನು ಒಳಚರಂಡಿ ಮಂಡಳಿಗೆ 
ಹಸ್ತಾಂತರಿಸಲಾಗಿದೆ ಎಂದು ಮುಖ್ಯಾಧಿಕಾರಿಗಳು, ಪುರಸಭೆ 


ಪ್ರಸ್ತಾವಿತ ಸ್ಮಳಕ್ಕೆ 
ದಾರಿಯಿದೆಯೇ:; 
ಇದಲ್ಲಿ ದಾರಿಯ 
ನಕ್ಷೆ ಒದಗಿಸುವುದು: 
ಇಲ್ಲವಾದಲ್ಲಿ, 
ದಾರಿಯಿಲ್ಲದೇ 
ಇದ್ದರೂ 
ಘಟಿಕವನ್ನು 
ನಿರ್ಮಿಸುವ 


1 | ಉದ್ದೇಶವೇನು? 


| ಕುಂದಾಪುರರವರು ವರಧಿ: ಮಾಡಿರುತ್ತಾರೆ. 


ಕುಂದಾಪುರರವರು ವರದಿ ಮಾಡಿರುತ್ತಾರೆ 


ಸದರಿ ವಿವೇಶನಕೆ ಸಂಪರ್ಕ ರಸ್ತೆ ಇದ್ದು, ಭೂಪರಿವರ್ತಿತ 
ಜಮೀನಿನ ನಕ್ಟೆಯಲ್ಲಿ ಕಾಣಿಸಿರುವಂತೆ ಸ್ಥಳದಲ್ಲಿ ಮಾಮೂಲು 
ರಸ್ತೆ ಇರುತ್ತದೆ ಹಾಗೂ ಸದರಿ ರಸ್ತೆಗೆ 2010ನೇ ಸಾಲಿನಲ್ಲಿ 
ಪುರಸಭೆಯಿಂದ ಶಿವರಾಮ ಕಾರಂತ ರಸ್ತೆ ಎಂದು ನಾಮಕರಣ 
ಮಾಡಿದೆ ಎಂದು ಮುಖ್ಯಾಧಿಕಾರಿಗಳು, ಪುರಸಭೆ 


ಸಂಖ್ಯೆ : ನಅಇ 157 ಯುಎಂ೦ಎಸ್‌ 2021 ಈ 


oN 
ಕ (ಬಿ.ಎ.ಬೆಸವರಾಜ) 
“ನಗರಾಭಿವೃದ್ಧಿ ಸಚಿವರು 


